ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2049(2407) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ವೃಂದ ಮತ್ತು ನೇಮಕಾತಿ ನಿಯಮಗಳ ಬಗ್ಗೆ 


(ಅ) ಸಾರ್ವಜನಿಕ ಶಿಕಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್‌ವಯ 
ಇಲಾಖೆಯ ಕಛೇರಿಗಳಲ್ಲಿನ ಲೆಕ್ಕಶಾಖೆಯ ಅಧೀಕ್ಷಕರ ಹುದ್ದೆಗೆ ಎಸ್‌.ಎ.ಎಸ್‌ ಪರೀಕ್ಲೆ ತೇರ್ಗಡೆ 
ಹೊಂದುವುದು ಕಡ್ಡಾಯವೇ; 


(ಆ) ಹಾಗಿದ್ದಲ್ಲಿ, ನಿರ್ದೇಶಕರು (ಪರೀಕ್ಲೌಗಳು) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ 
ಮತ್ತು ನಿರ್ದೇಶಕರು, ರಾಜ್ಯ ಶಿಕ್ಷಣ, ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಕಛೇರಿಗಳಲ್ಲಿನ 
ಲೆಕ್ಕಪತ್‌ರ ಶಾಖೆಯ ಅಧೀತ್ಲಕರ ಹುದ್ದೆಗಳನ್ನು ಎಸ್‌.ಎ.ಎಸ್‌ ಪರೀಕ್ಷ ತೇರ್ಗಡೆ ಹೊಂದಿದ 
ಅಧೀಕ್ಷಕರುಗಳ ಮೂಲಕ ತುಂಬುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಈ ನ್ಯೂನತೆಗಳನ್ನು ಸರಿಪಡಿಸಲು ಸರ್ಕಾರವು ಯಾವ ಕ್ರಮವನ್ನು 
ಕೈಗೊಳ್ಳಲಾಗುವುದು ? (ವಿವರ ನೀಡುವುದು) 


